ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಕಾಲೇಜುಗಳ ಸಿಬ್ಬಂದಿವರ್ಗ ಕುರಿತು 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕೇತು :- 


941 (1070) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ವಿವಿಧ ಕಾಲೇಜುಗಳಲ್ಲಿ ಸ್ಥಳೀಯ ಅಭ್ಯರ್ಥಿಯಾಗಿ ಕರಾರು ಆಧಾರದ ಮೇಲೆ ನೇಮಕಾತಿ 
ಹೊಂದಿ, ನಂತರ ಖಾಯಂಮಾತಿಗೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಭಾರ ಪ್ರಾಂಶುಪಾಲರ ಸಂಖ್ಯೆ 
ಎಷ್ಟು ಮತ್ತು ಅನ್ಯ ಕಾರ್ಯನಿಮಿತ್ತ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಾಂಶುಪಾಲರ ಸಂಖ್ಯೆ ಎಷ್ಟು ; 


(ಆ) ಸದರಿ ಪ್ರಾಂಶುಪಾಲರುಗಳಿಗೆ ಯಾವ ಮಾನದಂಡದ ಆಧಾರದ ಮೇಲೆ ಪದೋನ್ನತಿ 
ನೀಡಲಾಗುತ್ತಿದೆ ; ಈ ಪದೋನ್ನತಿಯು ನ್ಯಾಯಯುತವಾಗಿ ನಡೆದಿದೆಯೇ ; 


(ಇ) ಕರಾರು ಆಧಾರದ ಮೇಲೆ ನೇಮಕಾತಿ ಹೊಂದಿ ಖಾಯಂಗೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ 
ಪ್ರಾಂಶುಪಾಲರುಗಳಿಗೆ ಪದೋನ್ನತಿ ವಿಚಾರದಲ್ಲಿ ಸೂಕ್ತ ನ್ಯಾಯ ದೊರಕದೇ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಸೇವಾ ಹಿರಿತನ ಮತ್ತು 8ರಿತನವು ಪದೋನ್ನತಿ ವಿಚಾರದಲ್ಲಿ ಅನ್ವಯವಾಗುತಿದೆಯೇ ; ಸೇವಾ 
ಹಿರಿತನ ಹೊಂದಿರುವವರಿಗೆ ಪದೋನ್ನತಿಯು ನ್ಯಾಯ ಬದ್ದವಾಗಿ ಮತ್ತು ಕರಡು ನಿಯಮದಂತೆ 
ದೊರಕದೇ ಇರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 


(ಉ) ಸುಮಾರು 18 ರಾಜ್ಯಗಳಲ್ಲಿ ಸೇವಾ ಜ್ಯೀಷ್ಠತೆಯ ಆಧಾರದ ಮೇಲೆಯೇ ಪ್ರಾಂಶುಪಾಲರುಗಳನ್ನು 
ನೇಮಕ ಮಾಡಲಾಗಿದ್ದು, ರಾಜ್ಯದಲ್ಲಿಯೂ ಸಹ ಯು.ಜಿ.ಸಿ. ವೇತನ ಶ್ರೇಣಿಯನ್ನು ಅನುಷ್ಠಾನಗೊಳಿಸಿದ 
ಪೂರ್ವದಲ್ಲಿ ನೇಮಕಗೊಂಡವರನ್ನು ಸೇವಾ ಜ್ಯೀಷ್ಠತೆಯ ಮೇಲೆ ಪ್ರಾಂಶುಪಾಲರನ್ನಾಗಿ ನೇಮಕ 
ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆಯೇ ; ಇದಕ್ಕೆ ಕಾಲಮಿತಿ ಎಷ್ಟು ? 


